ಕರ್ನಾಟಕ ವಿಧಾನ ಪರಿಷತ್ತು 


ಮಾನ್ಯ ವಿಧಾನ ಪರಿಪತ್ತಿನ ಸದಸ್ಯರು 


ಚುಕ್ಕಿ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಉತ್ತರಿಸಬೇಕಾದ ದಿನಾಂಕ 


ಶ್ರೀ ಬಿ.ಎಂ ಫಾರೂಖ್‌ 
2425 
30.03.2021 


ಕ್ರಸಂ 


ಅ) 


ಉಪಯೋಗಿಸುತ್ತಿರುವ 


ಪ್ರ್ನೆ 


ಉತ್ತರ 


ರ್ನಾಟಕೆ ರಾಜ್ಯ ಕೃಷಿ ಮತ್ತು 
ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿನ ಕೇಂದ್ರ 
ಕಛೇರಿ ಸೇರಿದಂತೆ ವಿವಿಧ ಶಾಖೆಗಳ 
ಕಛೇರಿಗಳಲ್ಲಿರುವ ಕಂಪ್ಯೂಟರ್‌ಗಳಿಗೆ 
ಸಾಫುವೇರ್‌ 
ಸಾಫ್ಪವೇರ್‌ನ್ನು 
ದಿನಾಂಕದಂದು 
(ಸಂಪೂರ್ಣ ವಿವರ 


ಯಾವುದು; ಸದರಿ 
ಯಾರಿಂದ ಯಾವ 
ಖರೀದಿಸಲಾಗಿದೆ; 
ನೀಡುವುದು) 


ಕರ್ನಾಟಕೆ "ರಾಜ್ಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ 
ಬ್ಯಾಂಕಿನ ಕೇಂದ್ರ ಕಛೇರಿಯಲ್ಲಿ 90 ರ ದಶಕದಲ್ಲಿ 
ನ್ಯಾಷನಲ್‌ ಇನ್ನಾರ್ಮೆಟಿಕ್ಸ ಸೆಂಟರ್‌ (NIC), 
ಬೆಂಗಳೂರು ರವರು ಬ್ಯಾಂಕಿನ ಕೇಂದ್ರ ಕಛೇರಿಯ 
ಕಾರ್ಯ ನಿರ್ವಹಣೆಗೆಂದು ಯುನಿಕ್ಸ್‌ ಆಪರೇಟಿಂಗ್‌ 
ಸಿಸ್ಪಮ್‌ ಮತ್ತು ಓರಾಕಲ್‌ 73 ಡಾಟಾಬೇಸ್‌ 
ಹೊಂದಿರುವ ಸಾಫ್ಪವೇರ್‌ನ್ನು ಸಿದ್ದಪಡಿಸಿ 
ನೀಡಿರುತ್ತಾರೆ. ಸದರಿ ಸಾಫುವೇರ್‌ ಕೆಳಕಂಡ 
ಮಾಡ್ಕುಲ್‌ಗಳನ್ನು ಹೊಂದಿರುತ್ತದೆ. 
1. ಲೋನ್‌ ಮಾನಿಟರಿಂಗ್‌ 
(ಎಲ್‌.ಎಮ್‌.ಎಸ್‌) 


ಸಿಸಮ್‌ 


ಚಣ 


2. ಡಿಮಾಂಡ್‌, ಕಲೆಕ್ಷನ್‌ ಬ್ಯಾಲೆನ್ಸ್‌ (ಬ್ಯಾಂಕ್‌ | 


ಟು ಬ್ಯಾಂಕ್‌ ಡಿ.ಸಿ.ಬಿ) 
3. ಡಿಬೆಂಚರ್‌ ಫ್ಲೊಟೆಶನ್‌. - 
4. ಡಿಬೆಂಚರ್‌ ರಿಪೇಮೆಂಟ್‌. 
5. ಪೇರೊಲ್‌ ಮಾಡ್ಕುಲ್‌ ಮತ್ತು ಇತರೆ 
ಮಾಡ್ಕುಲ್‌ಗಳು. 
2011-12ನೇ ಸಾಲಿನಲ್ಲಿ ನ್ಯಾಷನಲ್‌ 
ಇನ್ಸಾರ್ಮೆಟಿಕ್ಸ್‌ ಸೆಂಟರ್‌, ಬೆಂಗಳೂರುರವರು ಹಳೆ 
ಸರ್ವರ್‌ನಿಂದ ಹೊಸ ಸರ್ವರ್‌ಗೆ, ವಿಂಡೋಸ್‌ 
ಆಪರೇಟಿಂಗ್‌ ಸಿಸ್ನಮ್‌ ಮತ್ತು ಓರಾಕಲ್‌ 1ಜಿ 
ಡಾಟಾಬೇಸ್‌ಗೆ ಡಾಟಾ ಮೈಗೇಶನ್‌ ಮಾಡಿ 
ಕೊಟ್ಟಿರುತ್ತಾರೆ. ಸಧ್ಯಕ್ಕೆ ಈ ಸಾಫ್ಪವೇರ್‌ನ್ನು 
ಉಪಯೋಗಿಸಿಕೊಂಡು ತ:ಖ್ರೆಗಳನ್ನು ತಯಾರಿಸಿ 
ಶಾಖಾ ಕಛೇರಿಗೆ ಅದರ ಪ್ರತಿಗಳನ್ನು ಅಂಚೆ ಮೂಲಕ 
ಕಳುಹಿಸುತ್ತಿದ್ದ, ಶಾಖಾ ಕಛೇರಿಗಳಲ್ಲಿ ಯಾವುದೇ 
ಸಾಫ್ಪವೇರ್‌ನ್ನು ಅಳವಡಿಸಿರುವುದಿಲ್ಲ. ಎಲ್ಲಾ ಶಾಖಾ 
ಕಚೇರಿಗಳಿಗೂ ಕಂಪ್ಯೂಟರ್‌ ಮತ್ತು ಪ್ರಿಂಟರ್‌ಗಳನ್ನು 
ಒದಗಿಸಿದ್ದು, ಅವುಗಳನ್ನು ಶಾಖಾ ಕಛೇರಿ ಹಂತದ 
ಕಾರ್ಯ ನಿರ್ವಹಣೆಗೆ ಉಪಯೋಗಿಸಲಾಗುತ್ತಿದೆ. 


2- 


ಆ ಇತ್ತೀಚಿಗೆ ಸದ ಬ್ಯಾಂಕನ ಕೇಂದ್ರ 
ಕಛೇರಿಯ ' ಕಂಪ್ಯೂಟರ್‌ಗಳಿಗೆ ಸಾಫ್ಟವೇರ್‌ 


ರಾಜ್ಯದ" ಎಲ್ಲಾ'`ಪಿಕಾರ್ಡ್‌ ಬ್ಯಾಂಕುಗಳು `ಹಾಗೊ] 
ಕೇಂದ್ರ ಕಚೇರಿಯ ಎಲ್ಲಾ ಶಾಖೆಗಳ ಮತ್ತು ಕೇಂದ್ರ 


ಹ 


ನಿರಾಕರಿಸಿದ ನ್ಯಾಷನಲ್‌ ಇನಾಫಾರ್ಮಟಕ್‌ 
ಸೆಂಟರ್‌ರವರಿಗೆ ಅಕ್ರಮವಾಗಿ 28 ಲಕ್ಷ 
ರೂಪಾಯಿಗಳನ್ನು ಪಾವತಿಸಿರುವ ಅಧಿಕಾರಿ 
ಯಾರು; ಯಾವ ದಿನಾಂಕದಂದು ಸದರಿ 
ಮೊತ್ತವನ್ನು ಪಾವತಿಸಲಾಗಿರುತ್ತದೆ; 
(ಮಾಹಿತಿ ಒದಗಿಸುವುದು) 


ತೆಯಾರಿಸಲು ನ್ಯಾಷನಲ್‌ | ಕಚೇರಿಯ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ 
ಇನಾಫಾರ್ಮಟಿಕ್‌ ಸೆಂಟರ್‌ರವರಿಗೆ | ದಿ:23.09.2016 ರಂದು ನಡೆದ ಆಡಳಿತ ಮಂಡಳಿ 
ಸುಮಾರು 28 ಲಕ್ಷ ರೂಪಾಯಿ |ಮತ್ತು ದಿ:16.05.2017 ರಂದು ನಡೆದ ಕಾರ್ಯಕಾರಿ 
ಮೊತ್ತವನ್ನು "ಯಾವುದೇ ``" ಎಂ.ಓ.ಯು | ಸಮಿತಿ ಸಭೆಯ ತೀರ್ಮಾನದಂತೆ ನ್ಯಾಷನಲ್‌ 
ಮಾಡಿಕೊಳ್ಳದೆ . ಪಾವತಿಸಿರುವುದು ಇನ್ಸಾರ್ಮೆಟಿಕ್ಸ್‌ ಸೆಂಟರ್‌ (N1೦) ನವದೆಹಲಿ 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; | ಇವರಿಂದ ಏಕರೂಪ ತಂತ್ರಾಂಶವನ್ನು ಪಡೆಯಲು 
ಬಂದಿದ್ದಲ್ಲಿ, ಈ ಹಿಂದೆ ಮ್ಮಾನ್‌ ಪವರ್‌ | ತೀರ್ಮಾನಿಸಲಾಗಿರುತ್ತದೆ. 

ಇಲ್ಲವೆಂದು ಸಾಫ್ಟವೇರ್‌ ಮಾಡಲು 


| ಮುಂಗಡವಾಗಿ ಪಾವತಿಸಿರುವ ಬಗ್ಗೆ ' ್ಬM೦U 
| ಮಾಡಿಕೊಳ್ಳಲು ದಿ:19.12.2018 ಮತ್ತು 15.03.2019 
ರ  ಇ-ಮೇಲ್‌ಗಳಲ್ಲಿ ತಿಳಿಸಲಾಗಿರುತ್ತದೆ. Nc 


"dated:18-02-2020 59g GOK interest subsidy 


NIC ನವದೆಹಲಿರವರು ಈ ಯೋಜಗೆ 
ರೂ.72.26 ಲಕ್ಷಗಳು ವೆಚ್ಚವಾಗುವುದಾಗಿ ತಿಳಿಸಿದ್ದು, 
ಅವರು ನೀಡಿದ Proforma Invoice ನಲ್ಲಿ Placement 


of work-order shall be after receiving 100% 
Advance Payment from user department/client |. 
through RTGS/NEFT or Demand Draft/cheque 
as per the details mentioned above ಎ೦ದು 


ತಿಳಿಸಿರುತ್ತಾರೆ. 


ಯೋಜನಾ ವೆಚ್ಚದ "ಮಾಹಿತಿಯನ್ನು 
ದಿ:03.08.2018 ರಂದು ನಡೆದ ಆಡಳಿತ ಮಂಡಳಿ 
ಸಭೆಯ ಗಮನಕ್ಕೆ ತರಲಾಗಿದ್ದು, ಸಭೆಯಲ್ಲಿ 


ಯೋಜನಾ ವೆಚ್ಚದ ಶೇ.40% ರಷ್ಟು ಮೊತ್ತವನ್ನು 
ಮುಂಗಡವಾಗಿ ಪಾವತಿಸಲು 
ತೀರ್ಮಾನಿಸಲಾಗಿರುತ್ತದೆ. ಅದರಂತೆ. ರೂ.28.90 
ಲಕ್ಷಗಳನ್ನು ದಿ:23.08.2018 ರಂದು ಹಣಕಾಸು 
ವಿಭಾಗದಿಂದ RTGS ಮುಖಾಂತರ 
ಪಾವತಿಸಲಾಗಿರುತ್ತದೆ. ್ವunctional Description 
Document (FDD) finalize ಮಾಡಿದ ನಂತರ 
MOU ಮಾಡಿಕೊಡುವುದಾಗಿ ಎನ್‌.ಐ.ಸಿ 
ಅಧಿಕಾರಿಗಳು ತಿಳಿಸಿರುತ್ತಾರೆ. 


ಯೋಜನಾ ವೆಚ್ಚದ ಶೇ.40% ರಷ್ಟು ಮೊತ್ತವನ್ನು 


ದೆಹಲಿಯವರಿಗೆ ಪತ್ರ ಸಂಖ್ಯೆ'TMER/MIS/30/2019- 
20, dated:18-12-2019, TMER/MISA10/2019-20, 


with example, own fund, user manual and 
service level agreement (MOU) nv 


ಮಾಹಿತಿಗಳನ್ನು ಕೇಳಲಾಗಿರುತ್ತದೆ. 


L 


ಈ "ಹಿಂದ್‌ `ಮಾನವ ಸಂಪನ್ನೂಲ ಕೊರತೆ] ' 
ಇರುವುದರಿಂದ ಬ್ಯಾಂಕಿಗೆ ತಂತ್ರಾಂಶವನ್ನು ಒದಗಿಸಲು 
ಸಾಧ್ಯವಾಗುವುದಿಲ್ಲವೆಂದು NIC ಬೆಂಗಳೂರು 
ವಲಯ ಕಛೇರಿಯವರು ತಿಳಿಸಿರುತ್ತಾರೆ. ಆದರೆ NIC 
ನವದೆಹಲಿಯವರು ಪಂಜಾಬ್‌ ಕೃಷಿ ಮತ್ತು 
ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕುಗಳಿಗೆ ಏಕರೂಪ 
ತಂತ್ರಾಂಶವನ್ನು ಓದಗಿಸಿರುವ ಹಿನ್ನಲೆಯಲ್ಲಿ, 
ಇವರಿಂದ. ರಾಜ್ಯದ ಬ್ಯಾಂಕುಗಳಿಗೆ ತಂತ್ರಾಂಶವನ್ನು 
ಪಡೆದುಕೊಳ್ಳುವ ಯೋಜನೆ ಕಾರ್ಯವನ್ನು. 
ಹಮ್ಮಿಕೊಳ್ಳಲಾಗಿತ್ತು " 


ಇ 


ಸದರಿ” ಮೊತ್ತವನ್ನು "ವಸೂಲಿ "ಮಾಡಲು 
ಯಾವ ಕ್ರಮ ಕೈಗೊಳ್ಳಲಾಗಿದೆ; ಎಷ್ಟು 
ಮೊತ್ತ ವಸೂಲಿ ಮಾಡಲಾಗಿದೆ; 
ವಸೂಲಾಗದ ಮೊತ್ತವನ್ನು ಯಾರಿಂದ 
ಯಾವಾಗ ವಸೂಲಿ ಮಾಡಲಾಗುವುದು; 
ಹಾಗೂ ಈ ಅಕ್ರಮಕ್ಕೆ ಕಾರಣರಾದ 
ಅಧಿಕಾರಿ ಮೇಲೆ ಕೈಗೊಂಡ ಕ್ರಮಗಳೇನು? 
(ಸಂಪೂರ್ಣ ಮಾಹಿತಿ ಒದಗಿಸುವುದು). 


ಕ್ರಮವಿಡಲಾಗುವುದೆಂದು ತಿಳಿಸಿರುವುದರಿಂದ ಸದರಿ 


ಉಳಿದಿರುವ ಮುಂಗಡ ಹಣವನ್ನು ವಾಪಸ್ಸ್‌ 
ಪಡೆಯಲು ಮತ್ತು ಕೋರ್‌ಬ್ಯಾಂಕಿಗ ತಂತ್ರಾಂಶ 
ಅಳವಡಿಕೆಗೆ ನೂತನವಾಗಿ ಟೆಂಡರ್‌ ಕರೆದು 
| ಕ್ರಮವಿಡಲು ನಿರ್ಣಯಿಸಲಾಗಿರುತ್ತದೆ. ಆಡಳಿತ 


ಮುಂಗಡ ಮೊತ್ತವನ್ನು NIC ನವದೆಹಲಿಯವರಿಗೆ 
ಪಾವತಿಸಿದ ನಂತರ ಸಂಸ್ಥೆಯ ಹಿರಿಯ ಅಧಿಕಾರಿಗಳು 
ರಾಜ್ಯಕ್ಕೆ ಭೇಟಿ ನೀಡಿ, ಬ್ಯಾಂಕಿನ ವ್ಯವಹಾರ: 
ಶೈಲಿಯನ್ನು ಅಧ್ಯಯನ ಮಾಡಿದ ನಂತರ Plot 
Project ಕಾರ್ಯವನ್ನು ಕೈಗೊಳ್ಳಲು ಮಾದರಿ 
ತಂತ್ರಾಂಶವನ್ನು ಒದಗಿಸಿದ್ದರು. Pilot Project 
ಕಾರ್ಯ ಕೈಗೊಂಡಾಗ ರಾಜ್ಯ ಸರ್ಕಾರ 01/04/2004 
ರಿಂದ ಜಾರಿಗೆ ತಂದಿರುವ ಬಡ್ಡಿ ಸಹಾಯಧನ 
ಯೋಜನೆಯಡಿ ಬರುವ ಖಾತೆಗಳನ್ನು 
ಗಣಕೀಕರಿಸಲು ಅಡಚಣೆ ಉಂಟಾಗಿತ್ತು ಈ 
ತೊಂದರೆಗಳನ್ನು ನಿವಾರಿಸಲು NIC ಸಂಸ್ಥೆಯವರಿಗೆ 
ಕೋರಲಾಗಿದ್ದು, ಬಡ್ಡಿ ಸಹಾಯಧನ ಯೋಜನೆಗೆ 
ಸಂಬಂಧಿಸಿದಂತೆ ಹಾಗೂ ಸ್ವಂತ ಬಂಡವಾಳದಿಂದ 
ನೀಡಿದ ಸಾಲಗಳಿಗೆ ಸಂಬಂಧಿಸಿದಂತೆ ಹಾಲಿ ಇರುವ 
ತಂತ್ರಾಂಶದಲ್ಲಿ ಈ ಅಂಶಗಳನ್ನು ಅಭಿವೃದ್ಧಿಪಡಿಸಲು 
ಸಾಧ್ಯವಾಗುವುದಿಲ್ಲವೆಂದು, ಬ್ಯಾಂಕು. ಒಪ್ಪಿದಲ್ಲಿ ಹಿಂದೆ 
ನೀಡಿರುವ ತಂತ್ರಾಂಶದಲ್ಲಿ ಕೆಲವು 
ಮಾರ್ಪಾಡುಗಳೊಂದಿಗೆ ತಂತ್ರಾಂಶವನ್ನು 
ಒದಗಿಸಿಕೊಡಲಾಗುವುದೆಂದು ತಿಳಿಸಿ, ಒಪ್ಪದಿದ್ದಲ್ಲಿ 
ಈಗಾಗಲೇ ಬ್ಯಾಂಕು ತಂತ್ರಾಂಶ ಅಭಿವೃದ್ಧಿಗಾಗಿ 
ನೀಡಿರುವ ಮುಂಗಡ ಹಣದಲ್ಲಿ ಇಲ್ಲಿಯವರೆಗೆ 
ವೆಚ್ಚವಾಗಿರುವ ಮೊತ್ತವನ್ನು ಕಡಿತಗೊಳಿಸಿ 
ಉಳಿದಿರುವ ಮುಂಗಡ ಹಣವನ್ನು ಹಿಂತಿರುಗಿಸಲು 


ವಿಷಯವನ್ನು ದಿ:1712/2020 ರಂದು ನಡೆದ 


ಆಡಳಿತ ಮಂಡಳಿ ಸಭೆಗೆ ಮಂಡಿಸಿದ್ದು, NIC 
ಯವರಿಗೆ ನೀಡಿದ್ದ ಕಾರ್ಯಾದೇಶವನ್ನು ರದ್ದುಪಡಿಸಿ 


ಮಂಡಳಿ ಸಭೆ ತೀರ್ಮಾನಿಸಿದ ಮಾಹಿತಿಯನ್ನು NIC 


ಸಂಸ್ಕಮವರಗ'ತಳಸಿದ್ದು, ಇಲ್ಲಿಯವರೆಗೆ ಯೋಜ 
ಸಂಬಂಧಿಸಿದಂತೆ ಆಗಿರುವ ವೆಚ್ಚವನ್ನು ಕಡಿತಗೊಳಿಸಿ, 


ಉಳಿದ ಮುಂಗಡವನ್ನು ಹಿಂತಿರುಗಿಸಲು |. 


ಸಮ್ಮತಿಸಿರುತ್ತಾರೆ. ಬ್ಯಾಂಕು ನೀಡಿದ್ದ ರೂ.28.90 ಲಕ್ಷ 
ಮುಂಗಡದಲ್ಲಿ ರೂ.7,38,372/- ಕಡಿತಗೊಳಿಸಿ ಇದಕ್ಕೆ 


ಸಂಬಂಧಿಸಿದ 1₹8x iಗv೦ice ಗಳನ್ನು ನೀಡಿರುತ್ತಾರೆ. 


ದ ಮೊತ್ತ ರೂ25028/-Tಳನ್ಟNIC 


ದಿ:26.02.2021 ರಂದು ಬ್ಯಾಂಕಿಗೆ ಮರು 
ಪಾವತಿಸಿರುತ್ತಾರೆ. 

Nic ಸಂಸ್ಥೆಯವರು ಕಡಿತಗೊಳಿಸಿದ 
ರೂ.7,38,372/- ಮೊತ್ತವನ್ನು ಸಹ ಬ್ಯಾಂಕಿಗೆ 
ಹಿಂತಿರುಗಿಸಲು ಅಥವಾ ರಾಜ್ಯ ಬ್ಯಾಂಕಿನ ಶಾಖೆಗಳಿಗೆ 
ಮತ್ತು ಕೇಂದ್ರ ಕಛೇರಿಗೆ" ಉಪಯೋಗವಾಗುವ 


ತಂತ್ರಾಂಶವನ್ನು ನೀಡಲು ಬ್ಯಾಂಕು 
-| ವಿನಂತಿಸಿಕೊಂಡಿರುತ್ತದೆ. ಈ ಕುರಿತಂತೆ NC 
ಸಂಸ್ಥೆಯಿಂದ" ಯಾವುದೇ " ಪ್ರತಿಕ್ರಿಯೆ 
ವ್ಯಕ್ತವಾಗಿರುವುದಿಲ್ಲ. ಕಡಿತಗೊಳಿಸಿದ 


ರೂ.7,38,372/-ಗಳನ್ನು ಹಿಂಪಡೆಯಲು ಕ್ರಮ 
ಕೈಗೊಳ್ಳುತ್ತಿದ್ದ, ಸಂಬಂಧಪಟ್ಟ ಅಧಿಕಾರಿಗೆ ಕಾರಣ' 
ಕೇಳಿ ನೋಟಿಸ್‌ ಜಾರಿ ಮಾಡಲಾಗಿದ್ದು, ಅಧಿಕಾರಿಯು 
ಸಮಜಾಯಿಷಿ ಸಲ್ಲಿಸಿರುತ್ತಾರೆ. ಸದರಿಯವರು 
ಸಲ್ಲಿಸಿರುವ ಸಮಜಾಯಿಷಿಯು 
ಪರೀಶಿಲನೆಯಲ್ಲಿರುತ್ತದೆ. 


ಸಾಷ್ಯೆ ಸಬ334 ಸಎರ್‌ವಸ್‌ 2021 


ಎನಿಸಿ. dum 


(ಎಸ್‌.ಟಿ ಸೋಮಶೇಖರ್‌) 
ಸಹಕಾರ ಸಚಿವರು 


